ಕರ್ನಾಟಕ ವಿಧಾನ ಪರಿಷತ್ತು 
ಚುಕೆ, ಗುರುತಿಲ್ಲದ ಪ್ರಶ್ನೆ :1667 
ಸಂಖ್ಯೆ 
ಸದಸ್ಯರ ಹೆಸರು :ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸೈಳೀಯ ಸಂಸ್ಥೆಗಳ ಕೇತು 
ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ :19.03.2021 
.ಸಂ ಪ್ರಶ್ನೆ ಉತರ 
ಅ) ನಂಜನಗೂಡು ರಸಬಾಳೆ ಹಣ್ಣಿನ « ಸಂಜನಗೂಡು ರಸಬಾಳೆ ಹಣ್ಣಿನ 


[ತಳಿಯನ್ನು ಜಿಲ್ಲಾ ಮಟ್ಟಿದ ವಿಶೇಷ। 
[ಬೆಳೆ ಎಂದು ಗುರುತಿಸಲಾಗಿದಬೆಯೇ 
ಪ್ರಸ್ತುತ ನಂಜನಗೂಡು ಹಾಗೂ] 
ಯಾವ ಯಾವ ಹಳ್ಳಿಗಳಲ್ಲಿ ಎಷ್ಟು! 
ಎಕರೆಯಲ್ಲಿ, ಎಷ್ಟು ಜನ ರೈತರು ಈ. 
ತಳಿಯನ್ನು ಬೆಳೆಯುತ್ತಿದ್ದಾರೆ; 
ವಾರ್ಷಿಕ ಉತ್ಪಾದನೆಯ ಪ್ರಮಾಣ 
ಏಪಷ್ಬು; 


ತಳಿಯನ್ನು ಭೌಗೋಳಿಕ ತಳಿ ಎಂದು 


ವಿಶೇಷವಾಗಿ ಗುರುತಿಸಲಾಗಿರುತ್ತದೆ. 
ಪ್ರಸ್ತುತವಾಗಿ ನಂಜನಗೂಡು 
ತಾಲ್ಲೂಕಿನಲ್ಲಿ ದೇವರಸನಹಳ್ಳಿ, 


ಕೂಗಲೂರು, ಮರಳೂರು, ಕೆಂಬಾಲ್‌ 
ಗ್ರಾಮಗಳಲ್ಲಿ 12ಎಕರೆ 20 ಗುಂಟೆ 
ಪ್ರದೇಶದಲ್ಲಿ 14 ರೈತರುಗಳು ಈ 
ತಳಿಯನ್ನು ಬೆಳೆಯುತ್ತಿದ್ದಾರೆ. 
ವಾರ್ಷಿಕ ಉತ್ಪಾದನೆಯ ಪ್ರಮಾಣವು 
ಅಂದಾಜು 82 ಟಿನ್‌ ಆಗಿರುತ್ತದೆ. 


5) 


ನಂಜನಗೂಡು ರಸಬಾಳ ಹಣ್ಣಿನ ಎ ಈ ಹಣ್ಣಿನ ತಿಯನ್ನು ಚೌಗೂಭಿನ 


ತಳಿಯ ಅಭಿವೃದ್ಧಿಗೆ ಕೈಗೊಂಡಿರುವ 
ಕ್ರಮಗಳೇನು; ಈ ತಳಿಯ ರಸಬಾಳೆ] 
ಹಣ್ಣನ್ನು ಬೆಳೆಯುವ ರೈತರಿಗೆ 
ತೋಟಗಾರಿಕೆ ಇಲಾಖೆಯಿಂದ] « 
ನೀಡುತ್ತಿರುವ ಸಹಾಯವೇನು; 
ಹಣ್ಣನ್ನು ಮಾರ್ಕೆಟಿಂಗ್‌ ಮಾಡಲು 
ಯಾವ ರೀತಿಯ ವ್ಯವಸ್ಥೆ 
ಮಾಡಲಾಗಿದೆ? (ವಿವರ 
ಒದಗಿಸುವುದು) 


ತಳಿ (GI crop) 
ಎಂದು ಗುರುತಿಸ! 
ಲಾಗಿದೆ. 

ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ 
ಯೋಜನೆಯಡಿ (ಸಿ.ಹೆಚ್‌.ಡಿ) ಕಂದು 
ನಂಜನಗೂಡು ರಸಬಾಳೆ 
ಬೇಸಾಯಕ್ಕಾಗಿ ಪ್ರತಿ ಎಕರೆಗೆ 
ರೂ.40754/- ಸಹಾಯಧನವನ್ನು 


ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 
ಪ್ರಧಾನ ಮಂತ್ರಿ ಕೃಪಿ ಸಿಂಚಾಯಿ! 
ಯೋಜನೆಯಡಿ ನಂಜನಗೂಡು ರಸ 
ಬಾಳೆಗೆ ಹನಿ ನೀರಾವರಿ ಪದ್ಮತಿ 
ಅಳವಡಿಸಲು ಶೇಕಡ 90 ರಂತೆ 
ಎಕರೆಗೆ 28000.00 ಸಹಾಯಧನ 
ನೀಡಲಾಗುತ್ತಿದೆ. 

ಅಂಗಾಂಶ ಕೃಷಿ ನಂಜನಗೂಡು! 
ರಸಬಾಳೆಗೆ ಮಹಾತ್ಮ ಗಾಂಧಿ 
ರಾಷ್ಟಿನಯ ಉದ್ಯೋಗಖಾತ್ರಿ 
ಯೋಜನೆಯಡಿ ಪ್ರತಿ ಎಕರೆಗೆ ರೂ| 


ಮಾರುಕಟ್ಟೆ ವ್ಯವಸ್ಥೆ 


70000/- ಸಾವಿರಗಳನ್ನು] 
ಸಹಾಯಧನ ನೀಡುವ ಮೂಲಕ 
ಪೋತ್ಸಾಹಿಸಲಾಗುತ್ತಿದೆ. 


ನಂಜನಗೂಡು ರಸಬಾಳೆಗೆ ಹೆಚ್ಚಿನ 
ಬೇಡಿಕೆ ಇದ್ದು ನಂಜನಗೂಡು 
ತಾಲ್ಲೂಕಿನಲ್ಲಿ ಸ್ಮಳೀಯವಾಗಿ 
ಹಾಗೂ ಮೈಸೂರು ಜಿಲ್ಲೆಯ] 
ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ 
ಇರುತ್ತದೆ. ಜಿಲ್ಲಾ ಹಾಪ್‌ಕಾಮ್ಸ್‌ 
ಮುಖೇನ ಮಾರಾಟ 
ಮಾಡಲಾಗುತ್ತಿದೆ. 


Horti 179 HGM 2021 


ಭಿ 


ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 


